ಶ್ರೀ ಹನುಮನಾಯಕ್‌* 


ಜಲುನನಹಳ್ಳಿಯ ಎರಡು ಅಪ್ರಕಥಿತ 


ಹಾಸನ ಜಿಲ್ಲೆ » ಅರಸೀಕೆರೆ ತಾಲ್ಲೊ (ಕು, 
ಬಾಹಾವರ ಹೋಬಳಿ, ಚಲುವನಹಳ್ಳಿ ಗ್ರಾಮದ 
ಪ್ರಾಥಮಿಕ ಪಾಠಶಾಲೆಯ ಕಾಂಪೌಾಂಡಿಗೆ ಒಂದು 


ಶಾಸನದ ಕಲ್ಲನ್ನು ಬುಡಮೇಲಾಗಿ ನಿಲ್ಲಿಸಲಾಗಿದೆ. 


ಈ ಶಿಲ್ಪರಹಿತ ವೀರಗಲ್ಲಿನಲ್ಲಿ ಒಟ್ಟು ೧೦ ಸಾಲು 
ಗಳಿದ್ದು ಹತ್ತನೆಯ ಸಾಲಿನಲ್ಲಿ ಕೆಲವು ಅಕ್ಷರಗಳು ಅರೆ 
ಬರೆಯಾಗಿ ಕಾಣಿಸುತ್ತವೆ. ಶಾಸನ ಒಡೆದಿರುವುದೆರಿಂದ 
ಇದು ಆಪೂರ್ಣವಾಗಿದೆ. 


ಶಾಸನವು ಸುಮಾರು ೨.೯* ಎತ್ತರ ೨.೬ 
ಆಗಲ ಮತ್ತು ೪ ಅಂಗುಲ ದಪ್ಪ ಇದ್ದು ಸ್ಥಳೀಯವಾಗಿ 
ದೊರೆಯುವ ಗಟ್ಟ ಗ್ರಾನೈಟ್‌ ಕಲ್ಲಿನ ಮೇಲೆ ಕೆತ್ತ 
ಲಾಗಿದೆ. ಇದರ ಭಾಷೆ ಕನ್ನಡವಾಗಿದ್ದು, ಲಿಪಿ ೯- 
೧೦ನೆಯ ಶತಮಾನಕ್ಕೆ ಸೇರಿದುದಾಗಿದೆ. 


ಶಾಸನದ ಪಾಠ 

ಗಿ ಸ್ವತಿ[ಸ್ತಿ] ಶ್ರೀ ಸೆರ್ಮ್ಮನಡಿ ರ ಜ್ಯಾಂಗೆಯ್ಯೆ 
ಉಮ್ಮ ದರಸನದ ಅತಿರಥ ಮಂಗ 
ಲದಟಿಭೋರ ಗೋವರ್ಧನ ಕ್ರ 
ಮಯಿತಸು ಶ್ರೀಧರನ ಮಮ್ಮ್ಮು 

ತಿಬ್ಬ ಮ್ಮಾಣಿಯನ್ನೊಲಮ್ಚನ 


೫% ೫ b 


* ನಂ. ೧೭೬/೩೨, ೧ನೆಯ ಮುಖ್ಯ ರಸ್ತೆ 


ಎರಿ 


ನುಹಾಲಕ್ಷ್ಮಿಪುರಂ, ಬೆಂಗಳೊರು-೫೬೦ ೦೫೬, 


೧೨ 


ಶಾಸನಗಳು 
೬ ದಮರ 
೭ ಗೋಗ್ರಹೆಣಮು ಕೇಶಗ್ರಹೆ 
೮ ಣದುಳ್‌ ಬಿದ್ದ ವಿಮೆನ 
೯ ಲೆ ನಿಷ್ಣು ಲೋಕಡೊಳ್‌ ಪೋ 


೧೦ ೫ 3 p 3 ತೇ 


ಶಾಸನದ ಸಾರಾಂಶ 

ಈ ಶಾಸನದ ಲಿಪಿ ಮತ್ತು ಭಾಷೆ ಅಲ್ಲಲ್ಲಿ ಅಸ್ಪಷ್ಟ 
ವಿದ್ದು ಇದನ್ನು ಅರ್ಥೈಸುವುದು ಕಷ್ಟವಾಗಿದೆ. ಇದರ 
ತಾಶ್ಸರ್ಯವನ್ನು ಹೀಗೆ ಗ್ರಹಿಸಬಹುದು. 


“ನೆರ್ಮಾನಡಿ ಎಂಬ ದೊರೆ ರಾಜ್ಯವಾಳುತ್ತಿರು 
ವಾಗ ಅತಿರಥ ಮಂಗಲನೆಂಬ ಸ್ಥಳದ ಗೋವರ್ಥನ 
ಕ್ರಮಯಿತ ಎಂಬ ಬ್ರಾಹ್ಮಣನ ಸಂಬಂಧದ 
ತಿಬ್ಬಮ್ಮಾಣಿ ಎಂಬುವನು. ನೊಳಂಬರ ಕಡೆಯವರು 
ಗೋವುಗಳನ್ನು ಹಿಡಿಯಲು ಮತ್ತು ಆ ಗ್ರಾಮದ 
ಸ್ತ್ರೀಯರ ಜಡೆಮುಡಿಗಳನ್ನು ಹಿಡಿಯಲು ಹೋದಾಗ, 
ಅದನ್ನು ನೋಡಿ ಕೆರಳಿ ಆ ಗೋವುಗಳನ್ನು ಬಿಡಿಸುವಲ್ಲಿ 
ಮತ್ತು ಆ ಸ್ತ್ರೀಯರಿಗಾದ ಅನಮಾನನನ್ನು 
ತಡೆಯುವಲ್ಲಿ ಯಶಸ್ವಿವಾಗಿ ಹೋರಾಡಿ ಸತ್ತನು. ಹೀಗೆ 
ಸತ್ತ್ವ ನೀರನು ಮಾನವೇರಿ ಶ್ರೀ ನಿಷ್ಣುಲೋಕಕ್ಕೆ 
ಹೋದನು.” 


೨ನೆಯೆ ಅಡ್ಡ ರಸ್ತೆ, ಬೋನಿಪಾಳ್ಯ 


ಇತಿಹಾಸ ದರ್ಶನ 


A 


ಸ್ವಸ್ತಿಶ್ರೀ ಪೆರ್ಮ್ಮನಡಿ ಎಂದು ಪ್ರಾರಂಭವಾಗುವ 
ಈ ಶಾಸನವು ಪೆಮ್ಮನಡಿ ಯಾರು ಎಂದು ತಿಳಿಸಿಲ್ಲ. ಈ 
ಶಾಸನ ದೊರೆತ ಸ್ಥಳದ ನೆರೆಹೊರೆಯ ಗ್ರಾಮಗಳಾದ 
ಅರಕೆರೆ, ಕಣಿಕಟ್ಟೆ ಮತ್ತು ನೇರಲಿಗೆ ಶಾಸನಗಳಲ್ಲಿಯೂ 
ಸೆರ್ಮ್ಮನಡಿಯ ಉಲ್ಲೇಖ ಬರುತ್ತದೆ. ಕ್ರಿ.ಶ. ೮೯೦ರ 
ಅರಕೆರೆಯ ಶಾಸನದಲ್ಲಿ ಸತ್ಯವಾಕ್ಯ ಸೆರ್ಮ್ಮಾನಡಿ ಎಂಬ 
ಬಿರುದು ಎರಡನೇ ರಾಚಮುಲ್ಲನಿಗೆ ಇತ್ತೆಂದು ತಿಳಿಸು 
ತ್ತದೆ, ಕ್ರಿ.ಶ. ೮೯೪ರ ನೇರಳಿಗೆ ಶಾಸನವು ಪೆರ್ಮ್ಮ 
ನಡಿಯು ಎರೆಯಪ್ಪರಸನೆಂದು ತಿಳಿಸುತ್ತದೆ. ೨ನೇ 
ರಾಚಮಲ್ಲ ಮತ್ತು ಎಲೆಯಪ್ಪರಸನು ಸು. ೩೦ ವರ್ಷ 
ಗಳ ಕಾಲ (೮೮೬-೯೧೯) ಒಟ್ಟೊಟ್ಟಿಗೆ ರಾಜ್ಯ 
ಭಾರ ಮಾಡಿದರು. ಆದ್ದರಿಂದ ಪ್ರಸ್ತುತ ಶಾಸನದ 
ಪೆರ್ಮ್ಮನಡಿಯನ್ನು ಎರಡನೆಯ ರಾಚಮಲ್ಲನೆಂದು 
ಗುರುತಿಸಬಹುದಾಗಿದೆ. ಇದರ ಕಾಲವನ್ನು ಸು, ಕ್ರಿ.ಶ. 
೮೯೨ರ ಕಾಲಕ್ಕೆ ಸೇರಿದ್ದೆಂದು ಊಹಿಸಬಹುದು. 


ಗೋಗ್ರಹೆಣ ಮತ್ತು ಕೇಶಗ್ರಹಣ ನಡೆದದ್ದು 
ಅತಿರಥ ಮಂಗಲದಲ್ಲಿ. ಆದರೆ ಈ ಹೆಸರಿನ ಗ್ರಾಮಗಳು 
ಶಾಸನವಿರುವ ಪ್ರದೇಶದಲ್ಲಿ ಎಲ್ಲಿಯೂ ಇಲ್ಲ. ಈ 
ಪ್ರದೇಶದಲ್ಲಿ ಗಂಗರಿಗೂ ಮತ್ತು ಅವರ ಶತ್ರುಗಳಾದ 
ನೊಳಂಬರಿಗೂ ಅನೇಕ ಸಲ ಯುದ್ಧ ನಡೆದ ಸಂಗತಿ 
ಶಾಸನಗಳಿಂದ ತಿಳಿದು ಬರುತ್ತದೆ. ಅಡೆರಲ್ಲೊ ೨ನೇ 
ರಾಚನುಲ್ಲನ ಕಾಲದಲ್ಲಿ ಗಂಗರು ಸತತವಾಗಿ ನೊಳಂಬ 
ರೊಡನೆ, ಬಾಣರೊಡನೆ ಮತ್ತು ವೈದುಂಬರೊಡನೆ 
ಯುದ್ಧ ಗಳನ್ನು ಮಾಡಿದ್ದು ಟು. 


ಈ ಶಾಸನದಲ್ಲಿ "ಗೋಗ್ರಹಣ'ದ ಜೊತೆಗೆ "ಕೇಶ 


_ಗ್ರಹೆಣ'ದ ಉಲ್ಲೇಖವಿದ್ದು ಇದೊಂದು ಅಸರೂಪದ 


೧೧ 

ಪ್ರಯೋಗವಾಗಿದೆ. ಕೇಶಗ್ರಹೆಣನೆಂಡದರಿ ತಲೆಯ 
ಕೂದಲನ್ನು ಹಿಡಿದಿದ್ದು ಅಥವಾ ಕತ್ತರಿಸಿದ್ದು ಎಂಬರ್ಥ 
ನೀಡಬಹುದು. ಬಹುಶಃ ಸೆಣ್ಣುಯ್ಯಲ್‌ ಸದಕ್ಕೆ 
ಸಮಾನ ಅರ್ಥದಲ್ಲಿ ಇದನ್ನು ಬಳಸಿದ್ದಲ್ಲಿ ಸ್ತ್ರೀಯರ 
ಮುಡಿಯನ್ನು ಹಿಡಿದು ಕತ್ತರಿಸಿದ ಅರ್ಥವನ್ನು ನೀಡ 
ಬಹುದಾಗಿದೆ. ಶಾಸನ ರಚಕ ತುರುಗಾಳಿಗ, 
ಸೆಣ್ಣು ಯ್ಯಲ್‌ ಪದಗಳಿಗೆ ಸಂಸ್ಕೃತ ಸಡಗಳಾದ 
ಗ್ರೋಗ್ರಹಣ, ಕೇಶಗ್ರಹೆಣ ಎಂಬ ಪದಗಳನ್ನು ಬಳಸಿ 
ರುತ್ತಾನೆ. 


ಇತಿಹಾಸ ದರ್ಶನ 


ಶಾಸನದಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಗೋವರ್ಧನ 
ಶ್ರೀಧರ, ಅತಿರಥಮಂಗಲ ಮತ್ತು ನಿಸ್ಣುಲೋಕ, 
ಮೊದಲಾದ. ಶಬ್ದಗಳನ್ನು ಗಮನಿಸಿದಾಗ ವಿಷ್ಣು 
ಪಾರಮ್ಯನನ್ನು ಸೂಚಿಸುತ್ತದೆ. ಸೆಂಸ್ಕೃತ ಪದಗಳನ್ನು 
ಸಹ ಈ ಶಾಸನದಲ್ಲಿ ಹೆಚ್ಚಿಗೆ ಬಳಸಿರುತ್ತಾರೆ. 


ಇನ್ನೊಂದು ಶಾಸನವು ಇದೇ ಗ್ರಾಮದ ಪೂರ್ವ 
ದಿಕ್ಕಿನಲ್ಲಿರುವ ಈಶ್ವರ ದೇವಸ್ಥಾ ನದ ನನರಂಗದ ದಕ್ಷಿಣ 
ಭಾಗದಲ್ಲಿ ಶಿಲ್ಪವನ್ನೊಳಗೊಂಡಿದ್ದು, ಸುಮಾರು ೧.೩ 
ಅಡಿ ಎತ್ತರ ೧.೧ ಅಡಿ ಅಗಲ ಮತ್ತು ೩ ಇಂಚು ದಪ್ಪ 
ಸೈಜಿನ ಬಳಸದ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಇದರಲ್ಲಿ ಒಟ್ಟು 
೫ ಸಾಲುಗಳಿವೆ. 


ಶಾಸನದ ಮೇಲ್ಭಾಗದ ಶಿಲ್ಪದಲ್ಲಿ ಬಲಭಾಗಡಲ್ಲೆ 
ಒಬ್ಬ ವ್ಯಕ್ತಿ ಮೊಣಕಾಲೂರಿ ಲಿಂಗಕ್ಕೆ ಕೈ ಮುಗಿಯು 
ತ್ರಿರುವಂತೆಯೂ ಲಿಂಗದ ಇನ್ನೊಂದೆಡೆಯಲ್ಲಿ ಖಡ್ಗ 
ಮತ್ತು ಹಸುವಿನ ಚಿತ್ರಗಳನ್ನು ಬಿಡಿಸಲಾಗಿದೆ. ಈ 
ಶಿಲ್ಪಗಳ ಆಧಾರದಿಂದ ಇದೊಂದು. ದಾನಶಾಸನವೆಂದು 
ಹೇಳಬಹುದು. 


ಶಾಸನದ ಪಾಠ 
೧ ಸುಭಾನು ಸಂವತ್ಸರದ ವೈಶಾಖ 
ಬಹುಳ ೩ ಬ್ರಹವಾರದಂದು ಚಂ 
೩ ದೊರನ ಹಕಿಯ[೧] ಕೈಯಾಣ ೧ಕಂಗಾ 
ಣದೆರೆ ವಸುಧೆ ೨ ಕಾಜೆಯನಾಯ 
ಕ ಬಿಠ [ಟ್ವಿ] ಧರ್ಮ. 


ಲೌ 


೫ 


ಪ್ರ ಶಾಸನವನ್ನು ಲಿಪಿಯ ಲಕ್ಷಣಗಳಿಂದ 
ಹೊಯ್ಸಳರ ಕಾಲಕ್ಕೆ ಸೇರಿಸಬಹುದು. ಶಾಸನದಲ್ಲಿ 
ಎಲ್ಲಿಯೂ ಕಾಲವನ್ನು ನಿಖರವಾಗಿ ತಿಳಿಸದೆ. ಸುಭಾನು 
ಸಂವತ್ಸರದ ವೈಶಾಖ ಬಹುಳ ಎಂಡೆ ಮಾತ್ರ ಉಲೇ 
೧೧ 
ಖಿಸಿದೆ. ಇದು ಸ್ವಾಮಿ ಕಣ್ಣು ಪಿಳ್ಳೈ ಯವರ 
ಇಂಡಿಯನ್‌ ಎಫಿಮರೀಸ್‌ನ ಪ್ರಕಾರ ೨೨ನೇ ಗುರುವಾರ 
ಏಪ್ರಿಲ್‌ ೧೨೮೩ಕ್ಕೆ ಸರಿಹೊಂದುತ್ತದೆ. 


೧೩ 


ಸುಭಾನು ಸಂವತ್ಸರದ ವೈಶಾಖ ಮಾಸದ ಇವೆರಡೂ ಶಾಸನಗಳಿಂದ ನಮಗೆ ತಿಳಿದು ಬರು. 
ಗುರುವಾರದಂದು ಕಾಖೆಯನಾಯಕ ಎಂಬುವವನು ವುಜೀನೆಂದಕಿ ಇಂದಿನ ಚಲುವನಹಳ್ಳಿ ಗ್ರಾಮವು ಅತಿ 
ಒಂದು ಕೈಯ್ಲಾಣವನ್ನು ಮತ್ತು ಅದರಿಂದ ಬರುವ ಪುರಾತನ ಗ್ರಾಮವಾಗಿದ್ದು ರಾಜಕೀಯ ಮತ್ತು 
ತೆರಿಗೆ ಹಾಗೂ ೨ ಎಕರೆ ಭೂಮಿಯನ್ನು ಈ ದೇವ ಸಾಂಸ್ಕ್ರತಿಕ ಕ್ಷೇಂದ್ರವಾಗಿತ್ತೆ ೦ದು ಭಾವಿಸಬಹುದು. 
ಸ್ಥಾನಕ್ಕೆ ದತ್ತಿಯಾಗಿ ಬಿಟ್ಟ ನು. 


ಆಧಾರಿತ ಗ್ರೆಂಥಗಳು 


೧ ಹೊಸೂರು ಅರ್ತಿಯಾಲಾಜಿಕಲ್‌ ಸರ್ವೆ, ಎ.ಕ್ಕೆಸಂ, ೧೫, ಸಪ್ಲಿಮೆಂಟಿರಿ ಇನ್ಸ್‌ಕ್ರಿಸ್ಟ್‌ ನಕ್ಸ್‌, ಡಾ' ಎಂ.ಎಚ್‌. ಕಷ್ಟ 
ವಿ K ಬ ALA 


೨ ಎಂ.ಐ. ಆರ್‌: ೧೯೦೬-೧೯೨೨ 

೩ ಡಾ! ಪಿಬಿ. ದೇಸಾಯಿ : ಹಿಸ್ಚೆರಿ ಆಫ್‌ ಕರ್ನಾಟಕ : ಧಾರವಾಡ ಕನ್ನಡ ರೀಸರ್ಜ್‌ ಇನ್ಸ್‌ಸ್ಟಿಟ್ಕೊರ್ಟಿ, ತರ್ನಾಟಿಕ 
ವಿಶ್ವವಿದ್ಯಾಲಯ ; ೧೯೭೦. 
ಈ ಶಾಸನದ ಪಾಠ ಸಿದ್ಧ ಪಡಿಸುವಲ್ಲಿ ಮತ್ತು ಅರ್ಥೈಸುವಲ್ಲಿ ಮಾರ್ಗದರ್ಶನ ನೀಡಿದ ನನ್ನ ಗುರುಗಳಾದ 11 
ಶ್ರೀ. ಕೆ. ಆರ್‌. ಗಣೇಶ್‌, ಶ್ರೀ ಜೇನರಕೊಂಡಾರೆಡ್ಡಿ ಮತ್ತು ಬಿ. ರಾಜಶೇಖರಪ್ಪ ಇನರುಗಳಿಗೆ ನಾನು 


ಖಣಿಯಾಗಿದ್ದೇನೆ. 


೪೧ ಸ ಇತಿಹಾಸ ದರ್ಶನ 


